ಕರ್ನಾಟಕ ವಿಧಾನ ಪರಿಷತ್‌ 


ಸದಸ್ಯರ ಹೆಸರು 


ಶ್ರೀ ಸಿ.ಎಂ.ಇಬ್ರಾಹಿಂ (ವಿಧಾನಸಭಾ 
ಕ್ಷೇತ್ರದಿಂದ ಚುನಾಯಿತರಾದವರು) 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


1323 


ಉತ್ತರಿಸಬೇಕಾದ ದಿನಾಂಕ 


08,03.2022 


ಉತ್ತರಿಸಬೇಕಾದ ಸಚಿವರು 


ನಗಠಾಭಿವೃದ್ಧಿ ಸಚಿವರು 


[Ce A 


ಸಂ 


ಪ್ರಶ್ನೆ 


ಉತ್ತರ 


ಅ) 


ಕರ್ನಾಟಿಕ ನಗರ ನೀರು 
ಸರಬರಾಜು ಮತ್ತು 
ಒಳಚರಂಡಿ 
ಮಂಡಳಿಯಿಂದ 
2021-22 ನೇ 
ಸಾಲಿನಲ್ಲಿ ಶಿವಮೊಗ್ಗ 
ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಸ್ಲಿರ 


ಜಲ' ' ಮೂಲಗಳಿಂದ 
ಸಮರ್ಪಕ ನೀರು 
ಸರಬರಾಜು 
ಯೋಜನೆಗಳನ್ನು 
ಕೈಗೊಳ್ಳಲಾಗಿದೆ? 
(ಸಂಪೂರ್ಣ ಮಾಹಿತಿ 
ನೀಡುವುದು) 


ಕರ್ನಾಟಿಕ ನಗರ ವೀರು ಸರಬರಾಜು ಮತ್ತು ಒಳಚರಂಡಿ 
ಮಂಡಳಿಯಿಂದ 2021-22 ನೇ ಸಾಲಿನಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ 
ಸ್ಥಿರ ಜಲ ಮೂಲಗಳಿಂದ ಈ ಕೆಳಕಂಡ ಯೋಜನೆಗಳನ್ನು 
ಕೈಗೊಳ್ಳಲಾಗಿದೆ:- 


ಅ) ಶಿವಮೊಗ್ಗ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ 
ಹೊರವಲಯದಲ್ಲಿ11 ಜೋನ್‌ಗಳಿಗೆ ನಿರಂತರ ನೀರು ಸರಬರಾಜು 
ವಿತರಣಾಜಾಲವನ್ನು ಅಳವಡಿಸುವ ರೂ.96.50 ಕೋಟಿ ಮೊತದ 
ಯೋಜನೆಗೆ ಸರ್ಕಾರದ ಆದೇಶ ದಿನಾಂಕ: 03.06.2021 “ರಲ್ಲಿ 
ಆಡಳಿತಾತಕ ಅನುಮೋದನೆ ನೀಡಲಾಗಿದೆ. ಈ ಯೋಜನೆಯಡಿ 
ಒಟ್ಟು 325.00 ಕಿ.ಮೀ. ಹೆಚ್‌.ಡಿ.ಪಿ.ಇ. ವಿತರಣಾ ಕೊಳವೆ ಮಾರ್ಗ 
ಮತ್ತು 11,000 ಗೃಹ ಸಂಪರ್ಕ ಕಲ್ಪಿಸಲು ಅವಕಾಶವಿದ್ದು, 
ಯೋಜನೆಯ ಕಾಮಗಾರಿಗಳು ಪ್ರಗತಿಯಲ್ಲಿದೆ. 


ಬರುವ | 


ಈ 


ಆ) ಸೋಗಾನೆ ಗ್ರಾಮದಲ್ಲಿ ನಿರ್ಮಿಸುತ್ತಿರುವ ಶಿವಮೊಗ್ಗ ನಗರದ 


ವಿಮಾನ ನಿಲ್ದಾಣಕ್ಕೆ ನೀರು ಸರಬರಾಜು ವ್ಯವಸ್ಥೆ 


ಕಲ್ಪಿಸುವ. 


ಕಾಮಗಾರಿಯ ರೂ.4.70 ಕೋಟಿ ಮೊತ್ತದ ಯೋಜನೆಗೆ ಸರ್ಕಾರದ: 
ಆದೇಶ ದಿನಾಂಕ: 01.09.2021 ರಲ್ಲಿ ಆಡಳಿತಾತ್ಮಕ ಅನುಮೋದನೆ 
ನೀಡಲಾಗಿದೆ. ಈ ಯೋಜನೆಯಡಿ ಭದ್ರಾವತಿ ನೀರು ಸರಬರಾಜು: 
ಯೋಜನೆಯಿಂದ 0.50 ಎಂ.ಎಲ್‌.ಡಿ ನೀರನ್ನು ವಿಮಾನ ನಿಲ್ಮಾಣಕ್ಕೆ : 


ಸರಬರಾಜು ಮಾಡಲು ಉದ್ದೇಶಿಸಲಾಗಿದ್ದು, 
ಯಡಿಯಲ್ಲಿ 3.90 ಕಿ.ಮೀ. ೦1 ಏರುಕೊಳವೆ ಮಾರ್ಗ ಮತ್ತು 5 ಲಕ್ಷ 


ಈ ಯೋಜನೆ" 


ಲೀಟಿರ್‌ ಸಾಮರ್ಥ್ಯದ GSR ನಿರ್ಮಾಣ ಮಾಡುವ ಕಾಮಗಾರಿಗಳಿಗೆ : 


ಅಮು ಮಾಡಲಾಗಿದೆ. ಕಾಮಗಾರಿಯನ್ನು 
ಗುತ್ತಿಗೆದಾರರನ್ನು ಟೆಂಡರ್‌ ಮುಖಾಂತರ ನೇಮಿಸಿದ್ದು, 
ಪ್ರಾರಂಬಿಸಬೇಕಾಗಿರುತ್ತದೆ ಎಂದು 
ಸರಬರಾಜು ಮತ್ತು 
ಮಾಡಿರುತ್ತಾರೆ. 


ಕಾಮಗಾರಿ ; 
ಕರ್ನಾಟಕ' ನಗರ ವೀರು! 
ಒಳಚರಂಡಿ ಮಂಡಳಿ ರವರು ವರದಿ; 


ಕೈಗೊಳ್ಳಲು | 


| 
1 
| 
} 


ಆ) 


ಅಮೃತ್‌ ಯೋಜನೆಯಡಿ 


ಆಯ್ಕೆಯಾಗಿರುವ 
ಭದ್ರಾವತಿ ನಗರದಲ್ಲಿ 
ಕಳೆದ ಮೂರು 


ವರ್ಷಗಳಿಂದ ಎಷ್ಟು ' 


ಭದ್ರಾವತಿ ನಗರಸಭೆಯ ವ್ಯಾಪ್ತಿಯಲ್ಲಿ ಕೇಂದ್ರ ಪುರಸ್ಕತ ಅಮೃತ್‌ 
ಯೋಜನೆಯಡಿ 'ಅನುಬೋದನೆಯಾದ ಅನುದಾನದ ಅನುಪಾತ 
ಕೇಂದ್ರ 50%, ರಾಜ್ಯ 20%, ನಗರ ಸ್ಥಳೀಯ ಸಂಸ್ಥೆ 30% ರಂತೆ 
ರೂ.4.00 ಕೋಟಿಗಳ ' ಮೊತ್ತದಲ್ಲಿ 6 ಉದ್ಯಾನವನಗಳನ್ನು 
ಅಭಿವೃದ್ಧಿಪಡಿಸಲಾಗಿದೆ. 
1) ವಾರ್ಡ್‌ ನಂ 13 ರ ಕೇಶವಪುರ ಬಡಾವಣೆ 

2) ವಾರ್ಡ್‌ ನಂ೦6ರ ಸಿದ್ದರೂಡನಗರ 

3) ವಾರ್ಡ್‌ ನಂ 29 ಎನ್‌.ಟಿ.ಬಿ ಸಿದ್ದಾಪುರ 

4) ವಾರ್ಡ್‌ ನಂ 34 ಅಪ್ಪರ್‌ ಹುತ್ತಾ 

5) ವಾರ್ಡ್‌ ನಂ 06 ಜಟ್‌ ಪಟ್‌ ನಗರ 

6) ಭದ್ರಾವತಿ ನಗರದ ನ್ಕೌ ಟೌನ್‌ ಗಾಂಧಿ ಪಾರ್ಕ್‌ 

ಕೈಗೊಂಡ 6 ಕಾಮಗಾರಿಗಳಲ್ಲಿ 5 ಕಾಮಗಾರಿಗಳನ್ನು 
ಪೂರ್ಣಗೊಳಿಸಲಾಗಿದೆ ಹಾಗೂ ಈ ತನಕ ರೂ.2.99 ಕೋಟಿಗಳನ್ನು 
ವೆಚ್ಚ ಮಾಡಲಾಗಿದೆ. ಕೈಗೊಂಡ ಉದ್ಯಾನವನಗಳ ಅಬಿವೃದ್ದಿ 
ಕಾಮಗಾರಿಗಳ ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


ಇ) 


ಸದರಿ 
ಎಲ್ಲೆಲ್ಲಿ 
ಮತ್ತು 
ಸಂಸ್ಕರಣಾ 
ಘಟಕಗಳನ್ನು ನಿರ್ವಹಣೆ 
ಮಾಡಲಾಗುತ್ತಿದೆ? 
(ಸಂಪೂರ್ಣ - ಮಾಹಿತಿ 
ಒದಗಿಸುವುದು) 


ಯೋಜನೆಯಡಿ 
ಒಳಚರಂಡಿ 
ರೊಚ್ಚು 


ಕರ್ನಾಟಿಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ 
ವತಿಯಿಂದ ಅಮ್ಮತ್‌ ಯೋಜನೆಯಡಿ ಒಳಚರಂಡಿ ಮತ್ತು ರೊಚ್ಚು 
ಸಂಸ್ಕರಣಾ ಫಟಿಕಗಳನ್ನು ತಾತ್ಕಾಲಿಕವಾಗಿ ನಿರ್ವಹಣೆ ` ಮಾಡುವ 
ವಿವರ ಈ ಕೆಳಕಂಡಂತಿದೆ. 


ಸಾಮರ್ಥ್ಯ ಒಳಚ | ಗೃಹಸಂಪರ್ಕ 
ಕ್ರ. (ಖಲ.ಎಲ್‌ ರಂಡಿ 
ನಗರ ಡಿ) ತಂತ್ರಜ್ಞಾನ ಜಾಲ 
ಸಂ 
(8. 
ಮಿಲಿ) 
1 |ಬಾದಾ 4.30 | ಎಸ್‌.ಬಿ.ಟಿ. 30.99 1853; 
ಯಿ 
2 ಹುಬ್ಮಳ್ಳಿ- 10.00 | ಎಸ್‌.ಬಿ.ಆರ್‌. 195.7 13819 
ರವಾಡ - 4 
ಧಾರಾ 3.00 | ಎಸ್‌.ಬಿ.ಆರ್‌. 
1.00 | ಘೈಟ್ರಾಯ್ಡ್‌ . 
3.00 | ಫೈಟ್ರಾಯ್ಡ್‌ . . p 
0.25 | ಎಮ್‌.ಬಿ.ಬಿ.ಆರ್‌ 
3 | ಗದಗ- 13.88 | ಡಬ್ಬ್ಯೂ.ಎಸ್‌.ಪಿ. '| 338.4 29520 
ಬೆಟಗೇರಿ 9 
4 |ಬಳಾರಿ 10.00 | ಎಸ್‌.ಬಿ.ಆರ್‌. 122.4 6251 
5 ಬೀದರ್‌ 17.26 | ಎಸ್‌.ಬಿ.ಆರ್‌. 132.9 19519 
6 [ಕಲಬುರ್ಗಿ 20.00 | ಎಸ್‌.ಬಿ.ಆರ್‌. 219 18474 


7 1 ಗಂಗಾವತಿ 14.00 | ಫ್ಯಾಕಲ್ಲೇಟೆವ್‌ | 63.37[ 14945 |] 


ಏರೇಟಿಡ್‌ 

ಅಗೂನ್‌ 
8 ರಾಯಚೂರು | 550 [ಎಸ್‌ಬಿಆರ್‌ 144.35 | 11412 
5 |ಚದ್ರಾವತಿ 730 ಡಬಮ್ಯಾಾಎನ್‌ | 3431 5108 


10 | ಶಿವಮೊಗ್ಗ 5.13 | ಎಸ್‌.ಬಿ.ಆರ್‌, 57.72 7510 


11 [ಚಿತ್ರದುರ್ಗ | - | 3 3865 

| 12 | ತುಮಕೂರು - - 60.3 5250 

13 [ಕೆ.ಜಿ.ಎಫ್‌ - - 73.35 8439 
14 | ಹೊಸಷೇಟೆ - ಕ್‌ 98.01 77 

15 [ಮಂಡ್ಯ - - 12.31 1820 

15 | ಬಾಗಲಕೋಟೆ - - 18.12 8338 

ಒಪ್ಟಿ | 121.35 1601.36 | 163294 

(ಎಲ.ಎಲ್‌ (ಕಿ.ಮಿ) 
ಡಿ) 


ಕೇಂದ್ರ ಪುರಸ್ಕೃತ ಅಮೃತ್‌ ಯೋಜನೆಯಡಿ ಭದ್ರಾವತಿ ನಗರಸಭೆಯ 
ವ್ಯಾಪ್ತಿಯಲ್ಲಿ ಒಟ್ಟು ರೂ.46.25 ಕೋಟಿ ಮೊತ್ತದ 2 ಒಳಚರಂಡಿ 
ಯೋಜನೆಯ ಕಾಮಗಾರಿಗಳನ್ನು ಕರ್ನಾಟಕ ನಗರ ಬೀರು 
ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವತಿಯಿಂದ 
ಕೈಗೊಳ್ಳಲಾಗಿದೆ. ಸದರಿ ಯೋಜನೆಯಡಿಯಲ್ಲಿ 1 ಎಂ.ಎಲ್‌.ಡಿ. 
ಸಾಮರ್ಥ್ಯದ ಎಸ್‌.ಬಿ.ಆರ್‌ ತಂತ್ರಜ್ಞಾನದ ರೊಚ್ಚು ನೀರು 
ಸಂರಕ್ಷಣಾ ಘಟಕವನ್ನು ಉಜ್ನನೀಪುರ ಜಾಗದಲ್ಲಿ ಮತ್ತು 7.2 
ಎಂ.ಐಲ್‌.ಡಿ. ಸಾಮರ್ಥ್ಯದ ಡಬ್ಲ್ಯ್ಯೂ.ಎಸ್‌.ಪಿ ತಂತ್ರಜ್ಞಾನದ ; 
ರೊಚ್ಚು ನೀರು ಸಂರಕ್ಷಣಾ ಘಟಕವನ್ನು ಸಿಗೇಬಾಗಿ ಜಾಗದಲ್ಲಿ 
ನಿರ್ಮಿಸಲಾಗಿದೆ ಮತ್ತು ಭದ್ರಾವತಿ ನಗರದಲ್ಲಿ ಉಜ್ಮನೀಪುರ, ಜಿಂಕ್‌ 
ಲೈನ್‌, ವೇಲೂರ್‌ ಶೆಡ್‌ ಮತ್ತು ತಮ್ಮಣ್ಣ ಕಾಲೋವನಿಯಲ್ಲಿ ವೆಟ್‌ 
ಪೆಲ್‌ಗಳನ್ನು. ನಿರ್ಮಿಸಲಾಗಿದೆ ಮತ್ತು ಜಟ್‌ಪಟ್‌ ನಗರದಲ್ಲಿ ಹಾಲಿ 
ಇರುವ 5.83 ಎಂ.ಎಲ್‌.ಡಿ ಸಾಮರ್ಥ್ಯದ ಮಲೀನ ನೀರು 
ಶುದ್ದೀಕರಣ ಘಟಕದ ಪುನಃಶ್ಚೇತನ ಕಾಮಗಾರಿಗಳನ್ನು 
ಕೈಗೊಳ್ಳಲಾಗಿದೆ. 


ನಿಯಮಾನುಸಾರ ಅಮೃತ್‌ ಯೋಜನೆಯಡಿ ಭದ್ರಾವತಿ, 
ನಗರಸಭಾ ವ್ಯಾಪ್ತಿಯ ಉಜ್ಮನೀಪುರ, ಜನ್ನಾಪುರ, ಅಪ್ಸರ್‌ ಹುತ್ತಾ, 


ಗ್‌ 


ಸುವೆಂಪುನಗರ, ತಮ್ಮಣ್ಣ -. ಕಾಲೋವಿಯಲ್ಲಿ ಮಂಜೂರಾಗಿರುವ 
| ಒಳಚರಂಡಿ ಕಾಮಗಾರಿಯನ್ನು ಅನುಷ್ಠಾನಗೊಳಿಸಲು ಕರ್ನಾಟಕ 
ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯವರಿಗೆ 
ವಹಿಸಲಾಗಿದ್ದು; ಒಳಚರಂಡಿ ಕಾಮಗಾರಿ ಪೂರ್ಣಗೊಂಡ ನಂತರ 5 
ವರ್ಪ ಅವಧಿ ಗುತ್ತಿಗೆದಾರರು ನಿರ್ವಹಣೆ ' ಮಾಡಬೆಕಾಗಿದ್ದು, 
ನಿರ್ವಹಣಾ ವೆಚ್ಚವನ್ನು ಸ್ನಳೀಯ ಸಂಸ್ಥೆ ಷತಿಯಿ೨ದ 
ಭರಿಸಬೇಕಾಗಿರುತ್ತದೆ. ಈ ಸಂಬಂಧ ಜಂಟಿ £5ಂw ಖಾತೆಯನ್ನು 
ಸ್ಥಳೀಯ ಸಂಸ್ಥೆಯ ಮತ್ತು ಮಂಡಳಿಯ ಹೆಸರಿನಲ್ಲಿ ತೆರೆದು, 
ನಿರ್ವಹಣೆ ಸಂಬಂಧ ಒಪ್ಪಂದ ನಿವೇದನಾ ಪತ್ರ ' (MOU) 
ಮಾಡಿಕೊಳ್ಳಬೇಕಾಗಿರುತ್ತದೆ. 5 . ವರ್ಷಗಳ ವಿರ್ವಹಣಾ ಅವಧಿ 
ಮುಗಿದ ನಂತರ ನಗರಸಭೆಗೆ ಹಸ್ತಾಂತರಿಸಿಕೊಂಡು ನಿರ್ವಹಣೆ 
ಮಾಡಲಾಗುವುದು ಎಂದು ಪೌರಾಯುಕರು, ನಗರಸಭೆ 
ಬದ್ರಾವತಿರವರು ವರದಿ ನೀಡಿರುತ್ತಾರೆ. 


ಸಂಖ್ಯೆ: ನಅಇ 43 ಯುಎಂಎಸ್‌ 2022 


(ಎಬ 
ನಗರಾಭಿವೃದ್ಧಿ ಸಚಿವರು 


41 ಬಸನರಾಜ) 
ನಗರಾಭಿವೃದ್ಧಿ ಸೆಜಿವರು 


ಸವರಾಜ) 


Bhadravthi. AMRUT Works Parks, 
ಗ ' mount in crore 
al Financial _ 
SI-No. ‘progress |G 
in cr 
SN | | 
| | | 
1 Parks [Development of Sidda ruda Nagara Park | 1 0.50 049 ; 100 ;| 047 
| | —— — — | po } K 
i | \ . : f 
2 Parks Development of Gandhinagar park old | 1 0.50 0.49 100 | 042 
i town (ward No -13) | j | 
tl } dl 
3 parks Improvements of green apace and parks | 1 ' 050 049 100 | 0.49 | 
in ward no:28, Gandhi Park new town 1 | k 
°°} 26 | 04 
wl ~ Mu 4 | 
4 Parks Development of Upper hutta park. 1 0.65 0.65 | 100 0.54 | 
——— rl —— | 
5 Parks Development of NTB park in Siddapura 1 1 0.85 0.89 100 0.79 | 
6 Parks [Development of Gandhi park New town 1 1.00 105 | 40 0.28 
— ——— ——— — ——————— 
Total of Parks: | 6 | 4 4,06 2.99 2.69 0.4 
Ru BN L } 


